ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 2089 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕಃ 


ಉತ್ತರಿಸುವ ಸಚಿವರು: 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
24.03.2021 
ಉಪ ಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆ. 


ಸಾ 


ಪ್ರಕ್ನೆಗಳು 


ಇತ್ತಕಗಘ | 


ಅ) 


ನಾಗಮಂಗಲ `'ತಾಲ್ಲೂಕನೆ"ಜೋಳೇನಹಳ್ಳಿ- 
ಬಂಗ್ಲಿ-ಹೆರಗನಹಳ್ಳಿ-ಹೊನ್ನಾವರ-ಕಲ್ಕೆರೆ- 
ಮಲ್ಲೇನಹಳ್ಳಿ-ಹೆಚ್‌.ಬೂವನಹಳ್ಳಿ- 
ಅಂಕನಹಳ್ಳಿ-ಮಂಚೇನಹಳ್ಳಿ-ಚಬ್ಬನಹಳ್ಳಿ- 
ತೂಬಿನಕೆರೆ ಮತ್ತು ಹದಮಗೆರೆ ಗ್ರಾಮಗಳ 
ರಸ್ತೆ ಮತ್ತು ಚರಂಡಿ ಅಭಿವೃದ್ದಿಪಡಿಸಲು 
ಕಾಮಗಾರಿಗಳಿಗೆ ಒಟ್ಟಾರೆ ಪ್ಯಾಕೀಜ್‌ ಮೊತ್ತ 
ರೂ.340 ಲಕ್ಷಗಳು ಮಂಜೂರಾಗಿದ್ದು, ಸದರಿ 
ಕಾಮಗಾರಿಗಳನ್ನು ನಿಗಧಿತ ಸಮಯದಲ್ಲಿ 
ಪೂರ್ಣಗೊಳಿಸದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


2. ಬೆಳ್ಳೂರು ಹೋಬಳಿ ಅಂಕನಹಳ್ಳಿ, ಮಂಚೇನಹಳ್ಳಿ, ಚಬ್ಬನಹಳ್ಳಿ. 
ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ 
3. ಬಿಂಡಿಗಿನವಿಲೆ . ಹೋಬಳಿ ಹೊನ್ನಾವರ, ಕಲ್ಕೆರೆ ಮಲ್ಲೇನಹಳ್ಳಿ. 


4. ದೇವಲಾಪುರ ಹೋಬಳಿ ತೂಬಿನಕೆರೆ ಮತ್ತು ಹದಮಗೆರೆ ಗ್ರಾಮಗಳಲ್ಲಿ 


ನಾಗಮಂಗಲ ತಾಮ್ಲ್ಞಾನ ಬಂಡಗನನಿಕ ಹೋಬಳಿ `ಹೋಳೀನಹಳ್ಳಿ | 


ಬಂಗ್ಲಿ, ಹೆರಗನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ದಿ ಕಾಮಗಾರಿ | 


ಹೆಚ್‌.ಬೂವನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ 


ಅಭಿವೃದ್ಧಿ ಕಾಮಗಾರಿ 
ಪ್ರತಿ ಕಾಮಗಾರಿಗೆ ರೂ.85.00 ಲಕ್ಷದಂತೆ 4 ಕಾಮಗಾರಿಗಳಿಗೆ ಒಟ್ಟಾರೆ 
ರೂ.340.00 ಲಕ್ಷಗಳಿಗೆ ಲೆಕ್ಕ ಶೀರ್ಷಿಕೆ:5054-04-337-0-01-154 ರಡಿ 
ಅನುಮೋದನೆಗೊಂಡಿದ್ದು, ಪ್ಯಾಕೇಜ್‌ ಕಾಮಗಾರಿಯಾಗಿ ಟೆಂಡರ್‌ ಪ್ರಕ್ರಿಯೆ | 


ಕೈಗೊಳ್ಳಲ್ಲಾಗಿರುತ್ತದೆ. Bi 

RUNS ke} 

* ಸದರಿ ಪ್ಯಾಕೇಜ್‌ ಕಾಮಗಾರಿಯನ್ನು ಟೆಂಡರ್‌ ಕರಾರು 
ಸಂಖ್ಯೆ:289/2019-20 ದಿನಾಂಕ:05-03-2020 ರಲ್ಲಿ ಶ್ರೀ 


ಜೆ.ಆರ್‌.ಗೌರೀಶ್‌, ಲೋ.ಇ 1 ನೇ ದರ್ಜೆ ಗುತ್ತಿಗೆದಾರರು, ಬಿ.ಜಿ.ನಗರ, 
ನಾಗಮಂಗಲ ತಾಲ್ಲೂಕು ಇವರಿಗೆ ವಹಿಸಲಾಗಿದ್ದು, ಕರಾರಿನ್ನಯ 
ಕಾಮಗಾರಿಯನ್ನು ದಿ:-05-03-2020 ರಂದು ಪ್ರಾರಂಭಿಸಿ ದ್ವಿ04- 
09-2020ಕ್ಕೆ ಪೂರ್ಣಗೊಳಿಸಲು ಕಾಲಾವಧಿಯನ್ನು. 

ಮ 4 
ನೆಗದಿಪಡಿಸಲಾಗಿರುತ್ತದೆ. 


* ಆದರೆ ಕೋವಿಡ್‌-19ರ ಹಿನ್ನಲೆಯಲ್ಲಿ ಗುತ್ತಿಗೆದಾರರು ಕಾಮಗಾರಿಯನ್ನು 
ದಿನಾಂಕ:20-07-2020 ರಂದು ಪ್ರಾರಂಭಿಸಿರುತ್ತಾರೆ. ಸಿ 


ಸದರಿ ಪ್ಯಾಕೇಜ್‌ ಕಾಮಗಾರಿಯ ಪ್ರಸ್ತುತ ಹಂತ: | 
1. ನಾಗಮಂಗಲ ತಾಲ್ಲೂಕಿನ ಬಿಂಡಿಗನವಿಲೆ' ಹೋಬಳಿ ಚೋಳೇನೆಹಳ್ಳಿ, | 


ಬಲಗ್ದಿ, ಹೆರಗನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ 
ಪೂರ್ಣಗೊಂಡಿರುತ್ತದೆ. 

2. ಬೆಳ್ಳೂರು ಹೋಬಳಿ ಅಂಕನಹಳ್ಳಿ ಮಂಚೇನಹಳ್ಳಿ ಚಬ್ಬನಹಳ್ಳಿ. 
ಗ್ರಾಮಗಳಲ್ಲಿ 'ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 

3. ಬಿಂಡಿಗಿನವಿಲೆ ಹೋಬಳಿ ಹೊನ್ನಾವರ, ಕಲ್ಕೆರೆ ಮಲ್ಲೇನಹಳ್ಳಿ. 


ಹೆಚ್‌.ಬೂವನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಯಲಿ ಪ್ರಸ್ತುತ 
ಗ್ರಾಮಗಳಲ್ಲಿ ಬಾಕ್ಸ್‌ ಚರಂಡಿ ಮತ್ತು ರಸ್ತೆಗೆ ಡಬ್ಬ್ಯೂಎಂಎಂ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. 

4. ದೇವಲಾಪುರ ಹೋಬಳಿ ತೂಬಿನಕೆರೆ ಮತ್ತು ಹದಮಗೆರೆ ಗ್ರಾಮಗಳಲ್ಲಿ 


ಅಭಿವೃದ್ಧಿ 'ಕಾಮಗಾರಿಯಲ್ಲಿ "ಪ್ರಸ್ತುತ" ಗ್ರಾಮಗಳಲ್ಲಿಬಾಕ್ಸ್‌' ಚರಂಡಿ 
ಕಾಮಗಾರಿ ಮುಗಿದಿದ್ದು ಗ್ರಾಮ ಪರಿಮಿತಿಯಲ್ಲಿ ಕಾಂಕ್ರೀಟ್‌ ರಸ್ತೆ; 
ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. } 


ಆ) [ಈ ಕಾಮೆಗಾರಿ ಕಳವೆ ಗುಣಮಟ್ಟದಿಂದ ಸದರಿ ಕಾಮಗಾರಿಯನ್ನು ಅನುಮೋದಿತ ಅಂದಾಜು ಪಟ್ಟಿಯಂತೆ 
| ಕೂಡಿದ್ದು, ಅಂದಾಜು ಪಟ್ಟಿಯಲ್ಲಿರುವಂತೆ | ನೃರ್ಧಹಿಸಲಾಗುತ್ತಿದ್ದು ಕಾಮಗಾರಿಯ ಪ್ರತಿ ಹಂತದಲ್ಲೂ ಗುಣ ಭರವಸೆ 
ನಿಗದಿತ ಅವಧಿಯಲ್ಲಿ ಕಾಮಗಾರಿ! ಅಧ್ಯಕಾರಿಗಳಿಂದ'  ಪರಿವೀಕ್ಷಣೆಗೊಳಪಡಿಸಿಕೊಂಡು ಫಲಿತಾಂಶ 


ಪೂರೈಸದೇ ಇರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ, ಬಂದಿದ್ದಲ್ಲಿ ಗುಣ ಮಟ್ಟ 
ಪರಿಶೀಲಿಸಲು ಸರ್ಕಾರ ಯಾವ ಕ್ರಮ 


ಕೈಗೊಳ್ಳಲಾಗಿದೆ. (ವಿವರ ನೀಡುವುದು) 


ವರದಿಯನ್ನು ಪಡೆದು ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತಿದೆ. 
ಕಾಮಗಾರಿಗೆ ಬಳಸಲಾಗಿರುವ ಸಾಮಗ್ರಿಗಳ ಪರೀಕ್ಷಾ ವರದಿಗಳನ್ನು 
ಅನುಬಂಧ-। ರಲ್ಲಿ ಲಗತ್ತಿಸಿದೆ. 


5) 


re ಕಾಮಗಾರಿ 
ಸುತ್ತಾಮುತ್ತಲಿನ ಸಾರ್ವಜನಿಕರಿಗೆ ದಿನನಿತ್ಯ 
ಓಡಾಡಲು ತುಂಬಾ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, ಬಂದಿದ್ದಲ್ಲಿ ತುರ್ತು 
ಕಾಮಗಾರಿಯನ್ನು ಗುಣ ಮಟ್ಟದಿಂದ 
ಯಾವಾಗ 
(ವಿವರ ನೀಡುವುದು) 


ನಫಾವದರಡ] 


ಫೂರ್ಣಗೊಳಿಸಲಾಗುವುದು |” 


ನಾಗಮಂಗಲ ತಾಲ್ಲೂಕಿನ ಬಿಂಡಿಗನವಿಲೆ ಹೋಬಳಿ ಜೋನೇನಹಳ್ಳಿ- | 
ಬಂಗ್ಲಿ-ಹೆರಗನಹಳ್ಳಿ ಗ್ರಾಮಗಳಲ್ಲಿ ಹಾಗೂ ಬೆಳ್ಳೂರು ಹೋಬಳಿ 
ಅಂಕನಹಳ್ಳಿ-ಮಂಚೇನಹಳ್ಳಿ-ಚಬ್ಬನಹಳ್ಳಿ-ಗ್ರಾಮಗಳಲ್ಲಿ ಕಾಮಗಾರಿ 
ಪೂರ್ಣಗೊಂಡಿದ್ದು, ಈಗಾಗಲೇ ಸುಗಮ ವಾಹನ ಸಂಚಾರಕ್ಕೆ ಅನುವು 
ಮಾಡಿಕೊಡಲಾಗಿದೆ. 


ಉಳಿದ ಗ್ರಾಮಗಳಾದ ಬಿಂಡಿಗಿನವಿಲೆ ಹೋಬಳಿ ಹೊನ್ನಾವರ-ಲ್ಕೆರೆ 
ಮಲ್ಲೇನಹಳ್ಳಿ-ಹೆಚ್‌.ಬೂವನಹಳ್ಳಿ ಗ್ರಾಮಗಳಲ್ಲಿ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. ದೇವಲಾಪುರ ಹೋಬಳಿ ತೂಬಿನಕೆರೆ ಮತ್ತು 
ಹದಮಗೆರೆ ಗ್ರಾಮಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ಶೀಘ್ರದಲ್ಲೇ ಸಿ.ಸಿ 
ಕಾಂಕ್ರೀಟ್‌ ರಸ್ತೆ ನಿರ್ಮಿಸಿ ಗ್ರಾಮದ ನಿವಾಸಿಗಳಿಗೆ ಯಾವುದೇ ರೀತಿಯ 
ತೊಂದರೆಯಾಗದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸೂಚಿಸಿ 
ಗುತ್ತಿಗೆದಾರರಿಗೆ ಉಪವಿಭಾಗ ಕಛೇರಿಯಿಂದ ತಿಳುವಳಿಕೆ ಪತ್ರ 
ನೀಡಲಾಗಿರುತ್ತದೆ. ಮೇಲ್ಕಂಡ ಪ್ರಗತಿಯಲ್ಲಿರುವ ಎರಡು | 
ಕಾಮಗಾರಿಗಳನ್ನು ಮೇ 202ರ ಅಂತ್ಯಕ್ಕೆ ಪೂರ್ಣಗೊಳಿಸಿ 
ಸಾರ್ವಜನಿಕರ ಹಾಗೂ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು | 
ಮಾಡಿಕೊಡಲಾಗುವುದು. 


TE ಸಂಬಂಧ ಸಂಬಂಧಪಟ್ಟ ಗುತ್ತಿಗೆದಾರರು |, 
ಇಲಾಖಾ ಅಧಿಕಾರಿಗಳ ವಿರುದ್ಧ 


ಮ್ರ 
ಯಾವ ಶಿಸ್ತು 
ನೀಡುವುದು) 


ಕ್ರಮ ಕೈಗೊಳ್ಳಲಾಗಿದೆ (ವವರ 


ಕರಾರಿನ್ನಯ ಕಾಮಗಾರಿಯನ್ನು ದಿನಾಂಕ:05-03-2020 
ಪ್ರಾರಂಭಿಸಬೇಕಿರುತ್ತದೆ. ಆದರೆ ಕೋವಿಡ್‌-19ರ೦ದ ಗುತ್ತಿಗೆದಾರರು | 
ಕಾಮಗಾರಿಯನ್ನು ಪ್ರಾರಂಭಿಸಲು ಸಾದ್ಯವಾಗದ ಹಿನ್ನೆಲೆಯಲ್ಲಿ ನಿಗದಿತ 
ಅವಧಿಯೊಳಗೆ ಪೂರ್ಣಗೊಳಿಸಲಾಗಿರುವುದಿಲ್ಲ. ಆದ್ಯಾಗ್ಯೂ 
ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಉಪವಿಭಾಗ ಕಛೇರಿಯಿಂದ ತಿಳುವಳಿಕೆ | 
ಪತ್ರ ನೀಡಿ ಕಾಮಗಾರಿಯನ್ನು ತುರ್ತಾಗಿ ಪೂರ್ಣಗೊಳಿಸಲು 
ತಿಳಿಸಲಾಗಿರುತ್ತದೆ. 


ಲೋಇ 22 ಸಿಕ್ಕೂಎನ್‌ 2021(ಇ) 


(ಗೋವಿಂದ ಎಂ ಕಾರಜೋಳ) 
ಪ ಫಖಸ್ಯುಮುಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


ನಾಗಮಂಗಲ ತಾಲ್ಲೋಕು ಬಿಂಡಗಿನವಿಲೆ ಹೋಬಳಿ ಚೋಳೇನಹಳ್ಳಿ-ಚೋಳೇನಹಳ್ಳಿ ಬಂಗಿ ಮತ್ತು ಹೆರಗನಹಳ್ಳಿ ಗ್ರಾಮಪರಿಮಿತಿಗಳಲ್ಲಿ ರಸ್ತೆ ಮತ್ತು ಚರಂಡಿ' ಅಭಿವೃದ್ಧಿ 
ಪಡಿಸುವ ಕಾಮಗಾರಿ". 


ಜರಡಿಯ ಮೇಲೆ 


ಉಳಿದ ಜೇಲ್ಲಿಯ 


ಐ.ಎಸ್‌.383 ರಂತೆ 
ಹಾದುಹೋದ ಜೆಲ್ಲಿಯ 
ಶೇಕಡವಾರು 


ಹಲ 


ಸಂದಾಯವಾದ/ಸಂಗ್ರಹಿಸಲಾದ ಜಲ್ಲಿ ಮಾದರಿಯು 
ಗೇಡೇಷನ್‌ ಗೆ ಅನುಗುಣವಾಗಿದ್ದು40ನಿಂಎಂ ಹಾಗು 
ಕೆಳಗಾತ್ತದ ಜಲ್ಲಿ20ಎಂಎಂ ಕೆಳಗಾತ್ರದ ಜಲ್ಲಿ ಹಾಗು 12 
ಎಂ.ಎಂ. ಕೆಳಗಾತ್ರದ ಜೆಲ್ಲಿಯನ್ನು 50:25:25ರ 
ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕಾಮಗಾರಿಗೆ 
ಉಪಯೋಗಿಸುವುದು 


ಗ 
ಸಹಾಯಕ ಕೊರ್ಯಪಾಲಕ ಇಂಜಿನಿಯರ್‌ 
ಲೋ.ಇ.ಗುಣ ಭರವಸೆ ಉಪವಿಭಾಗ.ಮೃಸೂರು 


A (Approved by AICTE, New Delhi, Affiliated to VTU, Belgaum & Recognized by Govt. of Karnataka) 
ಈಸ B.G.NAGAR 541 448, NAGAMANGALA TQ, MANDYA DIST. 
CIVIL ENGINEERING DEPARTMENT 


B.G.S. INSTITUTE OF TECHNOLOGY ೦ 


Date: 20.02.2021 


TEST REPORT OF CEMENT 


Development of road and drainage in Cholenahalli- Cholenahalli Bungle and 
Heraganahalli village limits in Bindiganavale hobli, in Nagamangala Taluk. Mandya Dist. 


Assistant Executive Engineer, No.:4. Sub - Division, Nagamangala Tq. Mandya Dist. 
Karnataka Public Works Ports & Inland Water Transport Department. 


Shall not be less than 30 min 
Shall not be more than 10 Hrs 


Average 


p Compressive pe ನೆ 
Identification Mark Load in KN strength in er 
Nim? Strength in 


N/mm 


Shall not be less 
than 23.00 


N/mm? 


dl 
Shall not be less 
than 33.00 


Note: 1. The results relate only to the items tested. 


Si 2. 


DEPARTMENT OF CIVIL ENGINEERING DEPARTMENT OF CIVIL ENGINEERING 
BGS INSTITUTE OF TECHNOLOGY BGS INSTITUTE OF TECHNOLOGY 


Hai Sri Gurudev| ' ik f ( 
B.G.S. INSTITUTE OF TECHNOLOGY EY 


{Approved by AICTE, New Delhi, Affiliated to VTU, Belgaum & Recognized by Govt. of Kamataka) 
B.G.NAGAR -541 448, NAGAMANGALA TQ, MANDYA DIST. 


- CIVIL ENGINEERING DEPARTMENT 


20.02.2021 
TEST REPORT OF REINFORCEMENT STEEL 
Testing of Steel Reinforcement 


Development of road and drainage in Cholenahalli- Cholenahalli Bungle and 
Heraganahalli village limits in Bindiganavale hobli, in Nagamangala Taluk. 
Mandya Dist. 


Assistant Executive Engineer, No.:4, Sub - Division, Nagamangala Tq. Mandya 


S; le Suplied 
ample Suphiéd by Dist. Karnataka Public Works Ports & inland Water Transport Department. _] 


MAKE : Fe 500 TMT Bars. 


0.2% wt Uliniate & %of 


Weight Kg/mtr Tensile Stress 
Stress N/Sq.mm N/Sq.rmm 


Dia.of Rod in 
mm 


| Bend & Rebend 
Elongation 


0.395 580 630 
0.626 635 Safe 
0.89 630 Safe 


Note: 1. The minimum 0.2% Proof Stress as per 15:1786:985 (Reaffirmed 2000) is 500 N/mm” 
2. The minimum Ultimate stress as per 15:1786:1985 {Reaffirmed 2000) is 545 N/mm” 


ಸ Ny M 
aff ಮ 0 ಈ ed 


DEPARTMENT OF CIVIL ENGINEERING - DEPARTMENT OF CIVIL ENGINEERING 
BGS INSTITUTE OF TECHNOLOGY § BGS INSTITUTE OF TECHNOLOGY 


ರಾಜಕ 


ಕಾಮಗಾರಿಯ ಹೆಸರು; Is 


ಗುಣ ಪಠೇಕೆ ಕೋಧದೆವರು ಸಾ ಸಮಸಮ ಭಾಗ ನಾಗಮಂಗಲ 


ಸಂಖ್ಯೆ 


ಗುತಗದಾರರ ಹಸರು; 


ಸ 
[ನಾಗಮಂಗಲ ಶಾಲ್ಲೋಕು ಬಿಂಡಗಿನವಿಲೆ ಹೋಬಳಿ ಚೋಳೇನಹಳ್ಳಿ-ಚೋಳೇನಹಳ್ಳಿ 


೯ಕ 


ಸಹಾಯಕ ಉರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ 


g [ y 
f ¢ 7 
ಉಪಯೋಗಿಸಲಾದ 4 
ಸಿಮೆಂಟನ ಬ್ರಾಂಡ್‌ ' 3 
Fl pe 
[3 2 
SE [3 NRE 0; CAN 
ಟಿ 
೪ 
ಕಾಂಕ್ರೀಟ್‌ ಚರಂಡಿ pe 
EE: 
ಕೋರಮಂಡಲ್ಲ್‌ $52 
ಕಿಂಗ್‌ [2 p73 pl 
53ಗ್ದೇಡ್‌ ಹ 3 Fd 
“ಸಣ 
“ಎಂ-30 ಸಿಸಿರಸ್ತೆ ೭ 
Kod 
~ 
[ 
L 


LETT 
75.00ಲಕ್ನಗಳು ns ಪತ್ತ ಬಂದ ದಿನಾಂಕ;|29-01-2021. - 
ಜ್ಯಆರ್‌.ಗೌರೀಶ್‌ 

g 


30-01-2021. 29-09-2021. |e ಪರೀ: 


ಬಂಗ್ಲಿ ಮತ್ತು ಹೆರಗನಹಳ್ಳಿ ಗ್ರಾಮಪರಿಮಿತಿಗಳಲ್ಲಿ ರಕ್ಷೆ ಮತ್ತು ಚರಂಡಿ ಅಭವೃದ್ಧಿ ಪಡಿಸುವ 


ವಿಸ್ತೀರ್ಣ 
ಚ.ಸೆಂ.ಮೀಗಳಲ್ಲಿ 


8150 ಸಂದಾಯವಾದ ಕಾಂಕ್ರೀಟ್‌ 


Fl | al ಘನಗಳು ನಿಗದಿಶ ಕಂಪ್ರ್ಯಸ್ತಿವ್‌ 
[3 


8166 ಸಾಮರ್ಥೈ ಬಂದಿರುತ್ತದೆ 
780.40) 34.68 
[maf sue | we [3 


8318 
769.50 | 34.20 


20.00 
550.49] 


ee ಇಂಜಿನಿಯರ್‌ 


Ch ssl” 


ಲೋ.ಇ.ಗುಣ ಭರವಸೆ ಉಪವಿಭಾಗಮೈಸೂರು. 


ಣಿ 


(ನಾಗಮಂಗಲ ತಾಲ್ಲೋಕು ಬಿಂಡಗಿನವಿಲೆ ಹೋಬಳಿ 
ಮಡುವು ಕಾಮಗಾರಿ 


ಕೊಮಗಾರಿಯ ಹೆಸರು;| 


ಐ.ಎಸ್‌.383-1970 ಪ್ರಕಾರ 


ಐ.ಎಸ್‌.2116-1980 ಗಾರೆ ಕೆಲಸಕ್ಕೆ: 
'ಇ.ಎಸ್‌1542-1992 ಪ್ಲಾಸ್ತರಿಂಗ್‌ 


ಐ.ಎಸ್‌.383-2016 


| For crushed stone sands and 
crushed grave! sands,the 
permissable firit on 150 
“| microns IS Sieve is increased 
} to20%.this does not effect the ; H 
5% allowance permitied in5% ! 


ಉಪಯೋಗಿಸಲು ಸೂಚಿಸಿದೆ 


ಬಾ 


ಸಹಾಯಕ ಕಾರ್ಯಹಾಲಕ ಇಂಚಿನಿಯರ್‌ 
ಯೋ.ಇ.ಗುಣ ಭರವಸ ಉಪಎಭಾಗುಮ್ಯಸೂರು 


ನಾಗಮಂಗಲ ತಾಲ್ಲೋಕು ಬಿಂಡಗಿನವಿಲೆ ಹೋಬಳಿ ಚೋಳೇನಹಳ್ಳಿ-ಚೋಳೇನಹಳ್ಳಿ ಬಂಗ್ಲಿ ಮತ್ತು ಹೆರಗನಹಳ್ಳಿ ಗ್ರಾಮಪರಿಮಿತಿಗಳಲ್ಲಿ ರಸ್ತೆ ಮುತ್ತು ಚರಂಡಿ 


ಹೆಸ 
ಕಾಮಗಾರಿಯ ಹೆಸರು ವದ ಪ ಪಡಿಸುವ 'ಕಾಮಗಾರಿ 


H ಶೇ.95-100 


ER 


ಬ್‌ ಗ್ಲೇಡ್‌ ಗೆ ಸೂಕ್ತವಾಗಿರುತ್ತದೆ 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ 
ಗುಣ ಭರವಸೆ ಉಪವಿಭಾಗ.ಮ್ಯಸೂರು 


ಪತ್ರ ಬಂದ ನಾಂ /2020 


ಬಸಬಿದಣನರಲವರರದಾರಗಣಿದಾ ಜನನ ವರಿವನಂದನನಸನಗನನೆದನಜುವವವವಭವನವವ: niin 


ಷಾಡನ'ಸಂಗಹನಿದ ನಾನಕ /11/2020 


ವ ದವರಾ ಟಿವವವಡವವವಟಬಾವವಾಲು 


600ನೆ ಕ್ರಾನ್‌ ತೇ8]75ಮ್ಮೆ ಜ್‌ ಶೇ ಷರಾ 
22 


; ಸಂದಾಯವಾದ/ಸಂಗಹಿಸಲಾದ ಜಲ್ಲಿ 
2 | ಮಾದರಿಯು ನಿಗದಿತ ಗ್ನೇಡೇಷನ್‌ಗೆ 
/ ಅನುಗುಣವಾಗಿದೆ 


53 


H 


Recommended mix proportions Fad 
40mm jelly&dis 25% ಸಹಾಯಕ ೯ಪಾಲಕ ಇಂಜಿನಿಯರ್‌ 
20mm jelly&dis 25% ಲೋ.ಇ, ಗುಣಭರವಸೆ ಉಪವಿಭಾಗ,ಮೈಸೂರು. 
12mm jetly&d/s 25% 

6mm& grit 25% 


